ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(13) 169 
' ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಷೇತ) 
16.07.2058 
ಪ್ರಾಥಮಿಕ ಮತ್ತು 'ಪ್ರೌಢ ಶಿಕ್ಷಣ ಸಚಿವರು 


| Be 


ಉತ್ತರ 


ಸುಮಾರು ವರ್ಷಗಳಿಂದ ಪೌಢಶಾಲಾ 
ಸಹ ' ಶಿಕ್ಷಕರಿಂದ ಮುಖ್ಯ ಗುರುಗಳ 
ಹುದ್ದೆಗೆ ಹಾಗೂ ಪೌಢ ಕ ಶಿಕ್ಷಕರಿಗೆ. 


ಬಡ್ತಿ ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಪೌಢ ಶಾಲಾ ಸಹ ಶಿಕ್ಷಕರ ವೃಂದದಿಂದ ಹಾಸ್ಯ ಶಿಕ್ಷಕರ 
ವೃಂದಕ್ಕೆ ಬಡ್ಡಿ ನೀಡದೆ ಇರುವುದು ಸರ್ಕಾರದ - “ಗಮನಕ್ಕೆ 
ಬಂದಿರುತ್ತದೆ. | 


ಆದರೆ 2011ರಲ್ಲಿ ಅರ್ಹ 487 ಮತ್ತು 697 ಪ್ರೌಢಶಾಲಾ ಸಹ 
ಶಿಕ್ಷಕರುಗಳಿಗೆ ಉಪನ್ಮಾಸಕರ ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. ' 


ಖಾಲಿ 


ಮುಂಬಡ್ತಿ ಕೋಟಾದಡಿ ಹುದ್ದೆಗಳು 
ಲ್ಲದೆಯಿರುವುದರಿಂದ ಪ್ರಸ್ತುತ ಅಂತಹ ಪೌಢಶಾಲಾ ಶಿಕ್ಷಕರುಗಳಿಗೆ 
ಪನ್ಮಾಸಕರ ಹುದ್ದೆಗಳಿಗೆ ಮುಂಬಡ್ತಿ ನೀಡಲು ಅವಕಾಶ 
[ಿರುವುದಿಲ್ಲ. 
ಆ ಬಂದಿದ್ದಕೆ. ಯಾವ್‌ `ಕಾಲಮಿತಿಯಾಳ 
ಬಡ್ಡಿಯನ್ನು ನೀಡಲಾಗುವುದು? "ಸರ್ಕಾರದ ಆದೇಶ ಸಂಖ್ಯೆ: ಸಿಆಸು'ಇ 186 
(ಸಂಪೂರ್ಣ ಮಾಹಿತಿ ನೀಡುವುದು). ಏಸ್‌ಆರ್‌ಎಸ್‌2018 ದಿನಾಂಕಃ; 27/02/2019ರಲ್ಲಿ ಮಾನ್ಯ ಸರ್ವೋಚ್ಛ 


ನ್ಯಾಯಾಲಯದಲ್ಲಿದ್ದತಂಹ ಪ್ರಕರಣಗಳು ಇತ್ಯರ್ಥವಾದ "ಹಿನ್ನೆಲೆಯಲ್ಲಿ 
್ರರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತೆ) "ನಿಯಮಗಳು 1957ರ 


ನಿಯಮ 10ರಂತೆ ಜೇಷ್ಟತೆ ಅಧಿನಿಯಮ 2017ರನ್ನಯ ಹಾಗೂ 
ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆಸುಇ 3 ಎಸ ಸ್‌ಆರ್‌ಎಸ್‌ 2019, 
ದಿವೌಂಕ: 04/06/2019ರನ್ನಯ' ಕರ್ನಾಟಕ ರಾಜ್ಯದ ಸಿವಿಲ್‌ ' 


€ವೆಗಳಲ್ಲಿನ ಹುದ್ದೆಗಳಿಗೆ ಮೀಸಲಾತಿ ಆಧಾರದ ಲ ಬಡ್ಡಿ 
ME ಸರ್ಕಾರಿ ನೌಕರರಿಗೆ ತತ್ಸ್ವರಿಣಾಮವಾದ ಜೇಷ್ಠತೆಯನ್ನು 
ವಿಸ್ತರಿಸುವ ಅಧಿನಿಯಮ 2017ರನ್ಯ ಪರಿಷತ ಜೇಷ್ಟತಾ ಪಟ್ಟಿಯನ್ನು 
ಹಕಟಿಸಲು ಆದೇಶವಾಗಿರುತ್ತದೆ. ಬಿಡಿರಿ ಪೌಢ ಶಾಲಾ" ಸ 
ಶಿಕ್ಷಕರ ಜೇಷ್ಟತಾ ಪಟ್ಟಿಯನ್ನು ಮೀಸಲಾತಿ ಅನುಗುಣವಾಗಿ ಪರಿಷ್ಕರಸಿ 


ಅಂತಿಮಗೊಳಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಅಂತಿಮ ಪ್ರಕ್ರಿಯೆ 
ಮುಗಿದ ನಂತರ ಶೀಘದಲ್ಲಿ: ಸಹ ಶಿಕ್ಷಕರ ವೃಂದದಿಂದ ಮುಖ್ಯ 
ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡುವ ಪ್ರಕ್ತಿಯೆಗೆ ಚಾಲನೆ 
ನೀಡಲಾಗುವುದು. pul 
' ಸಂಖ್ಯೆ: ಇಪಿ 24 ಎಸ್‌ಓಹೆಚ್‌ 2019 p(! 
(ಎಸ್‌ಆರ್‌ ಸ್‌) - 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


